ಉತ್ತರಿಸಬೇಕಾದ ದಿನಾಂಕ 


L 


ಉತ್ತರಿಸುವ ಸಚಿವರು 


ಪ್ರಶ್ನೆಗಳು 


ಉತ್ತರ 


@ We Lau 


ರಾಜ್ಯದಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ 
ಟ್ರಸ್ಟ್‌ (DMFT)ಗಳು ಅಸಿತ್ತದಲ್ಲಿ 
ಇವೆಯೇ; ಹಾಗಿದ್ದಲ್ಲಿ ಅವು 
ಯಾವುವು; ಇದರ ಸ್ಥಾಪನೆಯ 
ಉದ್ದೇಶಗಳೇನು; (ವಿವರವಾದ 
ಮಾಹಿತಿ ನೀಡುವುದು) 


ರಾಜ್ಯದ 30 ಜಿಲ್ಲೆಗಳಲ್ಲಿ "ಜಿಲ್ಲಾ ಖನಿಜ ಪ್ರತಿಷ್ಠಾನ 
ಟ್ರಸ್ಟ್‌ (DMFT)ಗಳು ಅಸಿತ್ತದಲ್ಲಿರುತ್ತವೆ. 
ಭಾರತ ಸರ್ಕಾರವು ಎಂ.ಎಂ. (ಡಿ೬ಆರ್‌) ಕಾಯ್ದೆ, 
1957ಗೆ ದಿನಾಂಕ 12.01.2015, ರಿಂದ ಅನ್ವಯವಾಗುವಂತೆ 
ತಿದ್ದುಪಡಿ ಮಾಡಿದ್ದು, ಸದರಿ ತಿದ್ದುಪಡಿ ಕಾಯ್ದೆಯ ಕಲಂ 
9B ರಡಿ ಗಣಿ ಬಾಧಿತ ಪ್ರದೇಶಗಳಲ್ಲಿ ಜಿಲ್ಲಾ ಖನಿಜ 


ಪ್ರತಿಷ್ಠಾನ ಟ್ರಸ್ಟ್‌ (ಡಿಎಂಎಫ್‌) ಎಂಬ ಲಾಭರಹಿತ ಟಸ್ಟ್‌ 
ಸ್ಥಾಪಿಸಲು ಸೂಚಿಸಿರುತ್ತದೆ 


ಅದರಂತೆ ರಾಜ್ಯಾದ್ಯಂತ ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್‌ 
ಸ್ಥಾಪಿಸಲಾಗಿರುತ್ತದೆ. ಮುಂದುವರೆದು, ಭಾರತ ಸರ್ಕಾರವು 
ಹೊರಡಿಸಿರುವ ಪ್ರಧಾನ ಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ 


ಯೋಜನೆ (ಪಿಎಂಕೆಕೆಕೆವೈ)ಗೆ ಸಂಬಂಧಿಸಿದ ಮಾರ್ಗಸೂಚಿ 
ಗಳನ್ನಯ ಜಿಲ್ಲಾ ಖನಿಜ ಪ್ರಿಷ್ಠಾನ ಟಸ್ಸ್‌ ನಿಧಿಯನ್ನು 


ಗಣಿಗಾರಿಕೆ ನಡೆಯುತ್ತಿರುವ ಗಣಿ ಪ್ರದೇಶದ ಅಭಿವೃದ್ಧಿ 
ಹಾಗೂ ಜನರ ಕಲ್ಯಾಣದ ಉದ್ದೇಶಕ್ಕಾಗಿ ಸ್ಥಾಪಿಸಲಾಗಿರುತ್ತದೆ. 


ಲಭ್ಯವಿರುವ ಅನುದಾನವೆಷ್ಟು 
ಸದರಿ ಅನುದಾನವನ್ನು ಯಾವ 
ಮೂಲದಿಂದ ಶೇಖರಿಸಲಾಗಿದೆ; 
(ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ಸದ್‌ ಕ್‌ ಗ ಇಡಾ 


ರಾಜ್ಯದಲ್ಲಿ 2015-16 `ರಿಂಡ್‌ 209-20 (ಜನವರ 
2020ರ ವರೆಗೆ) ಜಿಲ್ಲಾ ಖನಿಜ ಪ್ರತಿಷ್ಠಾನ ಟಸ್ಟ್‌ ಅಡಿಯಲ್ಲಿ 
(ಡಿಎಂಎಫ್‌) ರೂ.1842.21 ಕೋಟಿ ಸಂಗಹಿಸಲಾಗಿರುತ್ತದೆ. 


ಕಾಯ್ದೆ 


[aj 


ರಿಯಾಯಿತಿ 


ಎಂ.ಎಂ(ಡಿ೬ಆರ್‌) 
ಕರ್ನಾಟಕ ಖನಿಜ 


1957 ಹಾಗೂ 
"ಉಪ (ತಿದ್ದುಪಡಿ) 
(a) 


ನಿಯಮಗಳು, 2016 ರನ್ವಯ ಗಣಿ ಗುತ್ತಿಗೆ ಹಾಗೂ ಕಲ್ಲು 


ಗಣಿ ಗುತ್ತಿಗೆದಾರರಿಂದ ರಾಜಢನದ ಮೇಲೆ 
ಅಸ್ಟಯವಾಗುವಂತೆ ಶೇ. 30 ಹಾಗೂ ಶೇ.10ರಂತೆ ಜಿಲ್ಲಾ 
ಖನಿಜ ಪ್ರತಿಷ್ಠಾನ ನಿಧಿ ಟಸ್ಟ್‌ ಸಂಗ್ರಹಿಸಲಾಗುತ್ತಿದೆ 


(ಜಿಲ್ಲಾವಾರು ಮಾಹಿತಿ ಅನುಬಂಧ-1ರಲ್ಲಿ ಲಗತ್ತಿಸಿದೆ). 


ಪ 


ಇ. 


ಈ ಅನುದಾನವನ್ನು ಯಾವ ಭಾರತ ಸರ್ಕಾರವು ಹೊರಡಿಸಿರುವ ಪ್ರಧಾನ ಮಂತ್ರಿ ಖನಿಜ 
ಯಾವ ಕಾರ್ಯಗಳಿಗೆ 
ವಿನಿಯೋಗಿಸ  ಲಾಗುವುದ್ದು; 
ಹಾಲಿ ಇರುವ 
ಮಾರ್ಗಸೂಚಿಗಳೇನು; 


ಕ್ಷೇತ್ರ ಕಲ್ಯಾಣ ಯೋಜನೆಗೆ (ಪಿಎಂಕೆಕೆಕೆವೈ) ಸಂಬಂಧಿಸಿದ 

ಮಾರ್ಗಸೂಚಿಗಳನ್ವಯ ಜಿಲ್ಲಾ ಖನಿಜ ಪ್ರತಿಷ್ಠಾನ ಟಸ್ಟ್‌ 

(ತಿದ್ದುಪಡಿ) ನಿಯಮಗಳು, 2016ರ ನಿಯಮ 18 ರಂತೆ 

ನ್‌ p 9 

ಇವೂ ಪೋ |ಕನನ್ನ ನಲ್ಲಿ ರಲ ಟು ಮರಿ ಸ 

ಉಳಿದಿರುವ ಅನುದಾನವೆಷ್ಟು | ನನ i ಆ ಬಳ್ಳ 

(ಜಿಲಾವಾರು ವವರ | ಹಾಗೂ ಉಳಿದ ಶೇ. 85 ನ್ನು ಶೇ 60:40 ಅನುಪಾತದಂತೆ ಈ 

ನೀಡುವುದು) ಕೆಳಕಂಡ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲಾಗುತ್ತಿದೆ. 

ಶೇಕಡ 60 ರಷ್ಟು ಹೆಚ್ಚಿನ ಆದ್ಯತೆಯ ಪ್ರದೇಶಗಳಲ್ಲಿ ಆಯೋಜಿಸುವ 

ಕಾರ್ಯಕ್ರಮಗಳು: 

1) ಕುಡಿಯುವ ನೀರು. 

2) ಪರಿಸರ ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣ ಕ್ರಮಗಳು. 

3) ಆರೋಗ್ಯ. 

4) ಶಿಕ್ಷಣ. 

5) ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಂಬಂಧ ಕಾರ್ಯಕ್ರಮ. 

6) ವಯಸ್ಥಾದ ಮತ್ತು ಅಂಗವಿಕಲ ವ್ಯಕ್ತಿಗಳ ಕಲ್ಯಾಣ. 

7 ಕೌಶಲ್ಯ ಅಭಿವೃದ್ಧಿ. 

8) ನೈರ್ಮಲ್ಯತೆ. 

ಶೇಕಡ 40 ರಷ್ಟು ಇತರೆ ಆದ್ಯತೆಯ ಪ್ರದೇಶಗಳಲ್ಲಿ ಆಯೋಜಿಸುವ 

ಕಾರ್ಯಕ್ರಮಗಳು: 

1) ಭೌತಿಕ ಮೂಲ ಸೌಕರ್ಯ. 

2) ನೀರಾವರಿ. 

3) ಶಕ್ತಿ ಮತ್ತು ನೀರಿನ ಅಭಿವೃದ್ಧಿ, 

4) ಗಣಿಗಾರಿಕೆ ಜಿಲ್ಲೆಗಳಲ್ಲಿ ಪರಿಸರದ ಗುಣಮಟ್ಟ ಹೆಚ್ಚಿಸುವುದು. 
ಡಿಎಂಎಫ್‌ (ಪಿಎಂಕೆಕೆಕೆವೈ ಯೋಜನೆಗಳಿಗೆ ಅನುಮೋದಿತ 

ಕಿಯಾಯೋಜನೆ ಮೊತ್ತ, ಖರ್ಚಾದ ಮೊತ್ತ ಹಾಗೂ ಉಳಿದ 


ಮೊತ್ತ ಜಿಲ್ಲಾವಾರು ವಿವರ ಅನುಬಂಧ-1। ರಲ್ಲಿ ಲಗತ್ತಿಸಿದೆ. 


ಸದರಿ ಅನುದಾನದಡಿಯ | ್ರಂಎಫ್‌ ಲಸೋಜನೆಯಡಿ ಕೈಗೊಂಡ ಕಾಮಗಾರಿಗಳ ವಿವರ 
ಕಾಮಗಾರಿಗಳು ಯಾವುವು? 


(ವಿವರವಾದ ಮಾಹೀ | ಅನುಬಂಧ-2 ರಲ್ಲಿ ಲಗತ್ತಿಸಿದೆ. 
ನೀಡುವುದು) 


ಸಂಖ್ಯೆ ಸಿಐ 116 ಎಂಎಂಎನ್‌ 2020 


ಅಮಬಂಧ-। 


ಡಿಎಂಎಫ್‌ ಅಡಿಯಲ್ಲಿ ಜಿಲ್ಲಾವಾರು ಸಂಗ್ರಹವಾದ, ಖರ್ಚಾದ ಹಾಗೂ ಬಾಕಿ ಉಳಿದ ಮೊತ್ತದ ವಿವರ 


ಕಾಪ್ಗಗಳನ್ಲ 
ಕ್ರಸಂ ಜಿಲ್ಲೆಗಳ ಹೆಸರು ಸಂಗ್ರಹವಾದ ಒಟ್ಟು ಡಿಎಂಎಫ್‌ [ಅನುಮೋದಿತ ಯಾ [ವರ್ಟಾದ ೂತ್ತ|ಬಾಕಿ ಉಳಿದ ಮೊತ್ತ 
ಮೊತ್ತ ಜನವರಿ 2020ರ ವರೆಗೆ | ಯೋಜನೆಯ ಮೊತ್ತ 
1 |ಬಳ್ಳಾರಿ 108573.41 140423.96] 19105.50 89467.91 
2 ಕಲಬುರಗಿ 27347.81| 17097.34| 3751.76] 2359605 
3 |ಚಿತುದುರ್ಗ 14315.86 5172.25] 788.85 1352701 
4 |ಬಾಗಲಕೋಟಿ 5709.73 1912.76| 898.85 4810.88 
5 |ಕೊಷ್ಟಳ 4073.36 4549.52] 1450.01 2623.35 
6 ರಾಯಚೂರು 3154.23] 2028.40| 944.52 2209.71 
7 |ಚಿಕೈಬಳ್ಳಾಪುರ 2596.24 1442.86| 531.82 2064.42 
8 |ರಾಮನಗರ 2566.56 610.00] 416.85] 2149.71 
9 [ಬೆಂಗಳೂರು ನಗರ 2263.86] 995.00 0.00 2263.86 
10 (ತುಮಕೊರು 2088.17 1699.22 48822 1599.95 
11 [ಚಾಮರಾಜನಗರ 1639.74 484.15] 260.54 1379.20 
12 [ಬೆಳಗಾವಿ 1638.71 144.50 0.00 1638.71 
13 [ಬೆಂಗಳೂರು ಗ್ರಾಮಾಂತರ 1637.11 1104.30 1026.71 610.40 
14 |ಉತ್ತರ ಕನ್ನಡ 1032.39 769.63] 53396 498.43] 
15 |ಹಾಸನ T1786 653.63| 501.58 216.28 
16 |ದ&ಿಣ ಕನ್ನಡ 669.84 165.50 94.00 575.84 
17 [ಉಡುಪಿ 537.36 118.40 95.16] 442.20] 
18 [3ಕಮಗಳೂರು 495.92 643.76| 43251 63.41 
i Men 480.91 114.22 64.37 416.54 
೨0 [ಹಾವೇರಿ 449.57 132.03 99.01 350.56 
21 |ಕೋಲಾರ 442.28 161.81 65.00 377.28 
2 |ಧಾರವಾಡ 391.16 265.40 46.41 344.75 
2 [ದಾವಣಗೆರೆ 362.82 275.94] 275.94 86.88 
4 ವಿಜಯಪುರ 339.90 410.22| 108.37 231.53 
25 [ಶಿವಮೊಗ್ಗ 177.06 56.94 26.85 150.21 
36 |ಮಂಡ್ಯ 141.74 0.00 0.00 141.74 
27 |ಮೈಸುರು 109.83 22.38 9.44 100.39 
28 | ಬೀದರ್‌ 108.93 47.77 0.00 108.93 
39 |ಯಾದಗಿರ 87.28 36.96 12.35 74.93 
30 [ಕೊಡಗು 72.02 14.50 0.00 72.02 
ಒಟ್ಟು 184221.66| _ 181553.35| 32028.58| 152193.08 
He fe 


ಉಪ ನಿರ್ದೇಶಕರು(ಖಆ) 


ಅನುಬಂಧ-2 


ಡಿಎಂಎಫ್‌ ನಿಧಿಯಲ್ಲಿ ಅನುಮೋದಿತ ಕ್ರಿಯಾಯೋಜನೆಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಂಚಿಕೆಯಾದ ಮೊತ್ತ ಹಾಗು 
ಖರ್ಚುಮಾಡಿದ ವಿವರಗಳು (ಜನವರಿ 2020ರ ವರೆಗೆ) 


(ರೂ. ಲಕ್ಷಗಳಲ್ಲಿ) 


ಕಮ ಸಂಖ್ಯೆ [ಅಭಿವೃದ್ಧಯಲ್ಲರುವ ಹೋಜನೆಗಾವಗಾಕಗಳ ಕಾಮಗಾರಿಗಳ ಸಂಖ್ಯೆ ಹಂಚಕಿಯಾದ ಮೌತ್ತ[ತವಕೆಗ ಪರ್ಜ ಪಾಡ] 
ವಿವರಗಳು ಮೊತ್ತ 
1 ಕುಡಿಯುವ ನೀರು 756 22343.37 3984.12 
5 ಪಸರ ಮಾಠನ್ಯ ತಡೆಗದ್ದುವ್‌ ನಯಂತ್ರಾ 
| dere 74 7124.22 516.11 
3 | ರಕ್ಷಣ 294 24846.25 2653.40 
4 ಶಿಕ್ಷಣ 1151 25062.42 7242.58 
ವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಂಬಂಧ 
ಕಾರ್ಯಕ್ರಮ 374 9236.78 892.08 
& ವಯಸ್ಸಾದ ಮತ್ತು ಅಂಗವಕಲ'ವ್ಯೌಗಳ P 
ಕಲ್ಯಾಣ. 89 1574.86 464.88 
7 ಕೌಶಲ್ಯಾಭಿವೃದ್ಧಿ ಕಾರ್ಯಗಳಿಗೆ 229 6441.96 868.34 
8 ee 160 14791.72 561.17 
9 ಭೌತಿಕ ಮೂಲಸೌಕರ್ಯ 668 49313.61 11836.49 
10 ನೀದಾವದಿ 62 9573.66 1535.36 
T= 
1 ಶಕ್ತಿ ಮತ್ತು ನೀರಿನ ಅಭಿವೃದ್ಧಿ 283 6406.05 1105.08 
ER 
ಇನ್ನಿತರೆ ಗಣಿಗಾರಿಕೆ ಜಿಲ್ಲೆಗಳಲ್ಲಿ ಪರಿಸರದ 
12 ಗುಣಮಟ್ಟ ಹೆಚ್ಚಿಸುವುದು. 40 4838.45 368.98 
ಒಟ್ಟು 4180 181553.35 32028.58 


cT\16 AMMAN 2020 WS 
ಉಪ ನಿರ್ದೇಶಕರ್‌ಉಆ) 


